ಕರ್ನಾಟಿಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲ್ಲದ.ಪ್ರಶ್ತೆ ಸಂಖ್ಯೆ 


. 393, 


ಸದಸ್ಯರ ಹೆಸರು 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


15.09.2021 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಸಂ. 


ಪ್ರಶ್ನೆ ವಿವರ 


ಉತ್ತರ 


ಅ) 


ಬೀದರ್‌ ಜಿಲ್ಲೆಯಲ್ಲಿ 
ಖಾಯಂಗುತ್ತಿಗೆ ಪರವಾನಿಗೆ 
ಭೂಮಾಪಕರು ಒಂದೇ 
ಸ್ಮಳದಲ್ಲಿ ಎಷ್ಟು ವರ್ಷಗಳಿಂದ 
ಸೇವೆ ಸಲ್ಲಿಸುತಿದ್ದಾರೆ 
(ತಾಲ್ಲೂಕುವಾರು ವರ್ಷವಾರು 
ಅವರ ಹೆಸರುಗಳೊಂದಿಗೆ 


ಬೀದರ್‌ ಜಿಲ್ಲೆಯ ಭೂಮಾಪನ ಇಲಾಖೆಯಲ್ಲಿ ಒಟ್ಟು 87 ಜನ 
ಪರವಾನಗಿ ಭೂಮಾಪಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಿದೆ. 


L 
ಆ) 


ಸಂಪೂರ್ಣ ಮಾಹಿತಿ 
| ಸಮುವದು. 
ಖಾಯಂಗಗುತ್ತಿಗೆ ಪರವಾನಿಗೆ 
ಭೂಮಾಪಕರು ಸರೆ ಮಾಡಲು 
ಹೋದಾಗ ಸರಿಯಾಗಿ ಸರ್ವೆ 
ಮಾಡದೆ ರೈತರಿಗೆ ತೊಂದರೆ 
ಮಾಡುತ್ತಿರುವುದಲ್ಲಿದೇ 
ಅಲೆದಾಡಿಸುತ್ತಿರುವುದು, ಸುಖ, 
ಸುಮನೇ ಸುಳ್ಳು ಮಾಹಿತಿ 
ನೀಡುತ್ತಿರುವ) ಸರ್ಮ್ವೇಯರ್‌ಗಳ 
ಮೇಲೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ವಿವರ 
ನೀಡುವುದು) 


ಸರಿಯಾಗಿ ಅಳತೆ ಮಾಡದೆ ಅಲೆದಾಡಿಸುವ ಅಥವಾ ತಪ್ಪು 
ಮಾಹಿತಿ ನೀಡುತ್ತಿರುವ ಬಗ್ಗೆ ಪರವಾನಗಿ ಭೂಮಾಪಕರ ವಿರುದ್ದ 
ನಿರ್ದಿಷ್ಟ ದೂರುಗಳು ಬಂದಲ್ಲಿ ಸಂಬಂಧಿಸಿದ ಪ್ರಾದೇಶಿಕ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು 1 ಭೂದಾಖಲೆಗಳ ಉಪ 
ನಿರ್ದೇಶಕರುಗಳಿಂದ ತನಿಖಾ ವರದಿ ಪಡೆದು ನಿಯಮಾನುಸಾರ 
ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ. ಬೀದರ್‌ ಜಿಲ್ಲಾ ವ್ಯಾಪ್ತಿಯಲ್ಲಿ 
ಇದುವರೆಗೆ ಕಾನೂನು ಬಾಹಿರ ಕಾರ್ಯ ವಿರ್ಪಹಿಸಿರುವ 
(ಸಾರ್ವಜನಿಕರಿಗೆ ತೊಂದರೆ /ಸಾರ್ವಜನಿಕರಿಂದ ಹಣದ 
ಬೇಡಿಕೆ/ಎಸಿಬಿ ಟ್ರ್ಯಾಪ್‌! ಅನಧಿಕೃತ ಗೈರು ಹಾಜರ ಇತ್ಯಾದಿ 
ಕಾರಣಗಳಿಂದ ಈಗಾಗಲೇ 40 ಜನ ಪರವಾನಗಿ ಭೂಮಾಪಕರ 
ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ. 


ಇ) 


ಗುತ್ತಿಗೆ/ಪರವಾವಿಗೆ 
ಭೂಮಾಪಕರು ಸುಮಾರು 
ವರ್ಷಗಳಿಂದ ಒಂದೇ ಸ್ಥಳದಲ್ಲಿ 
ಪರ್ತವ್ಯ ನಿರ್ವಹಿಸುತ್ತಿರುವ 
ಗುತ್ತಿಗೆ ಭೂಮಾಪಕರನ್ನು 
ಬೇರೆಡೆಗೆ ವರ್ಗಾವಣೆ ಮಾಡದೆ 
ಇರುವುದಕ್ಕೆ ಕಾರಣಗಳೇನು? 
(ಮಾಹಿತಿ ನೀಡುವುದು) 


ಬಾಕಿಯಿರುವ ಪ್ರಕರಣಗಳ ಸಂಖ್ಯೆ ಆಧರಿಸಿ, ಜಿಲ್ಲಾ ವ್ಯಾಪ್ತಿಯಲ್ಲಿ 
ಕಡಿಮೆ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಹೆಚ್ಚಿನ 
ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಪರವಾನಗಿ 
ಭೂಮಾಪಕರನ್ನು ನಿಯೋಜನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ 
ಸೂಚನೆಗಳನ್ನು ನೀಡಲಾಗಿದೆ. ಆದರೆ ಕರ್ನಾಟಿಕ ಭೂಕಂದಾಯ 
ಅಧಿನಿಯಮ 194 ಹಾಗೂ ಕರ್ನಾಟಕ ಭೂಕಂದಾಯ 
ನಿಯಮಗಳು 1966 ರ ನಿಯಮ 46 ರ ಪ್ರಕಾರ ಪರವಾನಗಿ 
ಭೂಮಾಪಕರನ್ನು ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆ? ಗೆ ವರ್ಗಾವಣೆ 


ಸಂಖ್ಯೆ: ಕ೦ಇ 128 ಎಸ್‌ಎಸ್‌ಸಿ 2021 


ಮಾಡಲು ಅವಕಾಶ ಇರುವುದಿಲ್ಲ. 
Ge ಕೋಳಿ 


ಕಂದಾಯ ಸಚಿವರು 


ಅನುಬಂಧೆ-1 LCQ-393 
ಬೀದರ್‌ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪರವಾನಗಿ ಭೂಮಾಪಕರ ವಿವರ 
ಪರವಾನಗಿ ಭೂಮಾಪಕರ ಪರವಾನಗಿ ನೀಡಿದ 
ಹೆಸರು ತಾಲ್ಲೂಕು ಪರವಾನಗಿ ಸಂಖ್ಯೆ ದಿನಾಂಕ 
1 | ನಟರಾಜ್‌ ಎನ್‌ ಆರ್‌ '  ಔರಾಬ್‌ 0080 01-06-2002 
2 | ಮಹಾದೇವಯ್ಯ ಎಚ್‌.ಡಿ. ಔರಾಬ್‌ 0251 01-07-2002 
3 | ಚೆಂದ್ರಶೇಖರಯ್ಯ ಕೆ ಎನ್‌ ಔರಾದ್‌ | 0775 01-10-2002 
4 | ಲಕ್ಕಪ್ಪಡಿ ಔರಾದ್‌ 0737 01-07-2002 
5 | ರಾಜಕುಮಾರ್‌ ಔರಾದ್‌ | 2644 01-10-2008 
| 6 | ಸುಧಾಕರ ಔರಾದ್‌ 3876 06-01-2013 
7 | ಹೆಮಾಶೆಟ್ಟಿ ಪ್ರಮೋದ್‌ ಔರಾದ್‌ 3893 06-01-2013 
8 | ಪ್ರಭುರಾವ್‌ + ಔರಾದ್‌ 3894 06-01-2013 
[೨ [ಪಲ ಔರಾದ್‌ [ 3895 06-01-2013 
10 [ವಿತ್‌ ಔರಾದ್‌ 05-4440 28-8-2017 
1 | ರಮೇಶ್‌ ಔರಾದ್‌ 05-4443 28-8-2017 
| 12 | ಶ್ರೀಪಾದ ಔರಾದ್‌ 05-4444 28-8-2017 
13 | ಸರೋಜನಾ ಔರಾದ್‌ 054445 | 28-8-2017 
14 | ಕಿರಣಕುಮಾರ್‌ ಕೊಡಗೆ ಔರಾದ್‌ 05-4750 — 28-8-2017 
ಬಸವ ಕಲ್ಯಾಣ 3890 | 06-01-203 | 
ಬಸೆವ ಕಲ್ಯಾಣ 3891 06-01-2013 | 
ಸಲಾಮಾತ್‌ ಅರಿ ಬಸವ ಕಲ್ಯಾಣ 3892 06-01-2013 
18 | ನಾಗರಾಜ ಎಂಕೆ. ಬಸವ ಕಲ್ಯಾಣ 01-06-2002 
ಅಶೋಕ ಎಂ ಎಸ್‌ ಬಸವ ಕಲ್ಯಾಣ 01-07-2002 
20 | ರಮೇಶ್‌ಕೆಬಿ ಬಸವಕಲ್ಯಾಣ 01-06-2002 
a ಪ್ರಸನ್ನ ಕುಮಾರ್‌ ಕೆ.ಎಸ್‌ ಬಸವ ಕಲ್ಯಾಣ 1263 01-07-2002 
22 | ಬಸವರಾಜು ಬಸವ ಕಲ್ಯಾಣ 1840 01-06-2002 
|23 ಪ್ರಸನ್ನ ಪುಮಾರ್‌ಕಎಂ ಬಸವ ಕಲ್ಯಾಣ 01-06-2002 
24 | ತಿಮ್ಮಯ್ಯ ಎಚ್‌ ಬಸವೆಕಲ್ಯಾಣ | 2055 . 01-06-2002 
25 |ಗಿರತ ವ ಎಸ್‌ ಬಸವ ಕಲ್ಯಾಣ | 2310 13-01-2006 
26 | ವೀರೇಶ್‌ ಎ ಎಚ್‌ ಬಸವ ಕಲ್ಯಾಣ 2887 01-10-2008 
27 | ಖಂಡೋಬಾ ಬಸವಕಲ್ಯಾಣ" 054446 28-8-2017 
28 | ಗಣಪತಿ ಬೀರದಾರ್‌ ಬಸವ ಕಲ್ಯಾಣ 05-4452 Wi 28-8-2017 
29 | ಅಂಕುಶ್‌ ಬಸವ ಕಲ್ಯಾಣ 05-4453 28-8-2017 
30 | ಚಲುಷೆಗೌಡ' ಬಾಲ್ಕಿ 0553 01-07-2002 
31 | ರಘು ಎಂ ಎಸ್‌ ಬಾಲ್ಕಿ 0611 01-12-2002 
32 | ಅಶೋಕ್‌ ಕುಮಾರ್‌ ಎಂ ಎನ್‌ ಬಾಲ್ಕಿ 0612 | 01-07-2002 
3 | ದೇವರಾಜ್‌ ಎಂ ಎಡ್‌ | ಬಾಲ್ಕಿ Nn 0616 | 01-06-2002 
34 | ಗೌಡ ಮಂಜೇಶ ಸಂಜೀವ ಬಾಲ್ಕಿ 1191 |] 01-06-2002 


k 


35 1 ಲೋಕೇಶ್‌ ಕೆ ಬಾಲ್ಕಿ 112 |{ 01-06-2002 
36 | ವೆಂಕಟೇಶ ಮೂರ್ತಿ ಜೆ ಬಾಲ್ಕಿ 1532 01-06-2002 
37 | ನಾರಾಯಣ ಆರ್‌ ಬಾಲ್ಕಿ 1773 01-06-2002 
ಚೆನ್ನಮಲ್ಲಿಖಾರ್ಜುನಸ್ವಾಮಿ ಬಿ 
A ಿ 1791 01-06-2002 
39 | ಅಶೋಕ ್ಸಿ 1935 01-06-2002 
40 | ಕಿರಷ್‌ ಆರ್‌ ಎಸ್‌ ್ಸಿ 3694 01-10-2008 
41 ಿ 3883 06-01-2013 
| 42 | ವಿಷ್ಣುಕಾಂತೆ ್ಮ 3884 06-01-2013 
ಸಂತೋಶ ಮಣಿಕಪ್ಪ ಬಾಲ್ಕಿ 3889 06-01-2013 
ಸತ್ಯವನ ಬಾಲ್ಕಿ 3896 06-01-2013 
45 | ಪ್ರಸನ್ನಕುಮಾರ್‌ ಕೆ ಬಾಲ್ಕಿ 3897 06-01-2013 
ಕಿರಣ್‌ ಕುಮಾರ್‌ ಬಿನ್‌ ಬಾಲ್ಕಿ 3898 06-01-2013 
ರಾಜಶೇಖರ್‌ $ 
ಅಪ್ಪಾರಾವ್‌ ಬಾಲ್ಕಿ 05-4447 28-8-2017 
ರಾಜೀವ್‌ ಡೊಂಬಲೆ ಬಾಲ್ಕಿ 05-4450 | 28-8-2017 
ಸುನಿಲ್‌ ' | ಬಾಲ್ಕಿ 05-4451 28-8-2017 
ಷವಾರ್‌ ಅಮರಸಿಂಗ್‌ ಬಾಲ್ಕಿ 05-4696 28-8-2017 
ಬಾಲ್ಕಿ 05-4763 28-8-2017 
ಬೀದರ್‌ 0204 01-07-2002 
| ಬೀದರ್‌ 0382 01-07-2002 
54 | ನಾಗರಾಜು ಬಿ ಎಸ್‌ ಬೀದರ್‌ 0497 01-07-2002 
55 | ಹರೀಶ್‌ ಆರ್‌ ಬೀದರ್‌ 0509 01-06-2002 
56 | ಮರ್ಜಾ ಮಸೂದ್‌ ಬೇಗ್‌ | ಪೇದರ್‌ 1662 01-06-2002 
57 | ಸಿದ್ದರಾಜುಡಿ | ಬೀದರ್‌ 2092 01-10-2002 
58 | ಸೂರ್ಯಕಾಂತ್‌ 7 ಕಾಡ್‌ 2248 01-07-2004 
59 | ಮಲ್ಲಿಖಾರ್ಜುನ ಬೀದರ್‌ 2647 01-10-2008 
60 | ಜಿ ವೆಂಕಟರವಣಯ್ಯ ಬೀದರ್‌ 3698 01-10-2008 
61 | ರಾಘವೇಂದ್ರ ಎಂವಿ ಬೀದರ್‌ 3700 01-10-2008 
62 | ರಾಜಕುಮಾರ 3873 06-01-2013 
63 | ಶಂಕರ ಬಿನ್‌ ಕಲ್ಯಾಣರಾವ್‌ 3874 06-01-2013 
64 | ಉಮೇಶ 3878 06-01-2013 
65 | ತಾನಾಜಿ 05-4438 28-8-2017 
66 | ಮಲ್ಲಿಖಾರ್ಜುನ 05-4441 28-8-2017 
67 | ವಿವೇಕ್‌ ಕುಲಕರ್ಣಿ 05-4674 28-8-2017 
05-4760 28-8-2017 
3880 | 0601203 | 
3886 06-01-2013 
ಸುಮಾ ಮಲ್ಲಿಖಾರ್ಜುನ 3887 06-01-2013 


lL 


ಕ್‌ ಷಾಷ್‌ ಕುಮಾರ 


12 ಚಿಟಗುಪ್ಪ 4051 06-01-2013 
73 | ಪ್ರಭಾಕರ್‌ ಚಿಟಗುಪ್ಪ 05-4442 28-8-2017 
| 74 | ರೇಣುಕಾ ಚಿಟಗುಪ್ಪ 05-4448 28-8-2017 
[7 [ಚಿನ್ನಪ್ಪ ಹುಮ್ನಾಬಾದ್‌ 0034 01-06-2002 
76 | ಶಿವನಂಜಪ್ಪ ಕೆ ಎಂ ಹುಮ್ನಾಬಾದ್‌ 0415 01-06-2002 
7 | ರಾಮಲಿಂಗಪ್ಪ ಎನ್‌ ಹುಮ್ನಾಬಾದ್‌ 0541 01-06-2002 
78 | ಜಗದೀಶೆ.ಎಚ್‌.ಕೆ. ಹುಮ್ನಾಬಾದ್‌ 2067 01-06-2002 
Ks ಜಗನ್ನಾಥ್‌ ಹುಮ್ನಾಬಾದ್‌ 2642 01-10:2008 
80 | ಶಿವಶರಣಪ್ಪ ಹುಮ್ನಾಬಾದ್‌ 2646 01-10-2008 
81 | ರಾಜೇಶ್ವರಿ ಹುಮ್ನಾಬಾದ್‌ 3877 - 06-01-2013 
82 | ನೀಲಮ್ಮ ಹುಮ್ನಾಬಾದ್‌ 3879 06-01-2013 
83 | ನಾಗರಾಜ ಹುಮ್ನಾಬಾದ್‌ 3882 06-01-2013 
.84 | ವಿದ್ಯಾಸಾಗರ ಹುಮ್ನಾಬಾದ್‌ 3885 06-01-2013 
[8 [3ರತ ಬಿನ್‌ ಪುಂಡಲೀಕರಾವ್‌ | ಹುಮ್ನಾಬಾದ್‌ 4050 06-01-2013 
86 | ಉಮೇಶ ಹುಮ್ನಾಬಾದ್‌ 05-4439 28-8-2017 
87 | ಮೆಹೇಶ ಹುಮ್ನಾಬಾದ್‌ 05-4449 28-8-2017 


